ಕರ್ನಾಟಿಕ ವಿಧಾನ ಪರಿಷತ್ತು 


ಹುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1491 
(ನಗರಾಭಿವೃದ್ಧಿ ಇಲಾಖೆಯಿಂದ 
ವರ್ಗಾವಣೆಗೊಂಡಿರುವ ಪ್ರಶ್ಪೆ 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಪಿ.ಆರ್‌. ರಮೇಶ್‌ 
(ನಾಮನಿರ್ದೇಶನ ಹೊಂದಿದವರು) 


ಉತ್ತರಿಸಬೇಕಾದ ದಿನಾಂಕ 


1203.2022 


ಉತ್ತರಿಸುವ ಸಚಿವರು 


ವಸತಿ. ಮತ್ತು ಮೂಲಸೌಲಭ್ಯ 
ಅಭಿವೃದ್ಧಿ ಸಜಿವರು 


ಪ್ರಶ್ನೆ 


ಉತ್ತರ 


ಬೃಹತ್‌ ಬೆಂಗಳೂರು ಮಹಾನಗರ 


ಪಾಲಿಕೆ ವ್ಯಾಪ್ತಿಯ ಕೆಂಗೇರಿ 


ಕರ್ನಾಟಕ ಗೃಹ . ಮಂಡಳಿ ವತಿಯಿಂದ ಕೆಂಗೇರಿ 3ನೇ 
ಹಂತದಲ್ಲಿ 2524 ಮನೆಗಳನ್ನು ಒಳಗೊಂಡ ಬಹುಮಹಡಿ 


| ಉಪನಗರದಲ್ಲಿ ಶಿರ್ಕೆ ವಸತಿ 
ಸಮುಚ್ಛಯ ನಿರ್ಮಾಣವಾದ ವರ್ಪ 
ಯಾವುದು: (ವಿವರ ನೀಡುವುದು) 


ವಸತಿ ಸಮುಚ್ಚಯವನ್ನು 1995 ರಲ್ಲಿ ನಿರ್ಮಿಸಿ ಮನೆಗಳನ್ನು 
ಹಂಚಿಕೆ ಮಾಡಲಾಗಿರುತ್ತದೆ. ಹಂಚಿಕೆದಾರರು 1996 ರಿಂದ 
ಮನೆಗಳಲ್ಲಿ ವಾಸಿಸುತ್ತಿದ್ದಾರೆ. ಸದರಿ ಬಡಾವಣೆಯನ್ನು. 
ದಿನಾಂಕ: 31.08.2001 ರಂದು ಮುಂದಿನ ನಿರ್ವಹಣೆಗಾಗಿ 
ಸ್ನಳೀಯ ಸಂಸ್ಥೆಯಾದ ಕೆಂಗೇರಿ ಪುರಸಭೆಯ 
ಮುಖ್ಯಾಧಿಕಾರಿಗಳಿಗೆ ಹಸ್ತಾಂತರಿಸಲಾಗಿದೆ. ಹಾಲಿ ಸದರಿ 


ಪ್ರದೇಶವು ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ 


ಶಿರ್ಕೆ ವಸತಿ ಸಮುಚ್ಚಿಯ ನಿರ್ಮಾಣ 
ಮಾಡಿದ ಮೂಲ ಕಟ್ಟಿಡ ಸಮುಚ್ಚಯ 
ಸಕ್ಲೆಗೂ ಪ್ರಸ್ತುತ ಕಟ್ಟಡ ಸಮುಚ್ಚಯ 
ವಕ್ತೆಗೂ ಬದಲಾವಣೆಯಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: 
ಬಂದಿದಲ್ಲಿ,. ಸರ್ಕಾರದ ಕ್ರಮವೇನು: 
(ವಿವರ ನೀಡುವುದು) 


ಶಿರ್ಕಿ ವಸತಿ ಸಮುಚ್ಛ್ಚಿಯ ನಿರ್ಮಾಣ ಮಾಡಿದ ಮೂಲ 
ಕಟ್ಟಡ ಸಮುಚ್ಛಯ ಸಕ್ನೆಗೂ ಮತ್ತು ಸ್ಮಳ ಸ್ಥಿಶಿಯಂತೆ 
ಅಭಿವೃದ್ಧಿಪಡಿಸಲಾದ ಪುಸ್ತುತ್ತ ವಸತಿ ಸಮುಚ್ಚಯ ನಕ್ಷೆಗೂ 
ಬದಲಾವಣೆಯಿದೆ. ಬಡಾವೆಣೆಯ ಯಥಾಸ್ಥಿತಿ ನಕ್ಷೆಯನ್ನು 
ತಯಾರಿಸಿ ಸಕ್ಷಮ ಪ್ರಾಧಿಕಾರದ ಅನುಮೋದನೆ. ಪಡೆಯಲು 
ಕ್ರಮ ವಹಿಸಲಾಗುತ್ತಿದೆ. 


ಶಿರ್ಕೆ ವಸತಿ ಸಮುಚ್ಚಯದ ಖಾಲಿ 
ಜಾಗದಲ್ಲಿ ಅನಧಿಕೃತವಾಗಿ 
ಕಾಂಪೌಂಡ್‌, ಗೋಡ, ಮನೆಗಳ 
ನಿರ್ಮಾಣವಾಗಿದ್ದು ಈ ಬಗ್ಗೆ ಸರ್ಕಾರ 


ಸದರಿ ಬಡಾವಣೆಯನ್ನು ಈಗಾಗಲೇ ಸ್ಮ್ಥಳೀಯ ಸಂಸ್ಥೆಗೆ 
ಹಸ್ತಾಂತರ ಮಾಡಿರುವುದರಿಂದ, ಹಂಚಿಣೆಗೆ ಬಾಕಿ ಇರುವ 
ಸಾರ್ವಜನಿಕ ಸೌಲಭ್ಯ 
ವ್ಯಾಯಾಲಯ ಪ್ರಕರಣಗಳು : ಇರುವ ಜಮೀನು ಮಾತ್ರ 
ಮಂಡಳಿ ___ ವಶದಲ್ಲಿದ್ದು. ಅದರಲ್ಲಿರುವ. : ಅನಧಿಕೃತ. 


ನಿರ್ಮಾಣಗಳನ್ನು ತೆರವುಗೊಳಿಸಲು ಕ್ರಮವಹಿಸಲಾಗುತ್ತಿದೆ. 


ನಿವೇಶನಗಳು ಹಾಗೂ ಮಾನ್ಯ| 


(ಸಂಖ್ಯೆ: ವಇ 63 ಕಗೃಮಂ 2022) 


RE 
(ಲ. ಸೋಮಣ್ಣ) 
ವಸತಿ ಮತ್ತು ಮೂಲಸೌಲಭ್ಯ 
ಅಭಿವೃದ್ದಿ ಸಚಿವರು. 


